ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 425 
2. ಸದಸ್ಯರ ಹೆಸರು : ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3. ಉತ್ತರಿಸಬೇಕಾದ ದಿನಾಂಕ : 16.12.2021. 
4. ಉತ್ತರಿಸುವ ಸಚಿವರು : ಜಲಸಂಪನ್ಮೂಲ ಸಚಿವರು 
ಕ್ರಸಂ. ಪ್ರಶ್ನೆಗಳು | ಉತ್ತರಗಳು 
ಅ) | ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು 
ಒದಗಿಸುವ ಎತ್ತಿನಹೊಳೆ ಯೋಜನೆಗಾಗಿ 
ಹಾಸನ ಜಿಲ್ಲೆಯಲ್ಲಿ ಕಕೈಗೆತ್ತಿಕೊಳ್ಳಲಾಗಿರುವ 
ಕಾಮಗಾರಿಗಳು ಯಾವುವು; (ಈ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ನಿಗದಿಪಡಿಸಿರುವ ಕಾಲಾವಧಿ ಎಷ್ಟು 
(ಕಾಮಗಾರಿವಾರು ಸಂಪೂರ್ಣ ವಿವರ 
ನೀಡುವುದು) ವಿವರಗಳನ್ನು ಅನುಬಂಧ ದಲ್ಲಿ ಒದಗಿಸಲಾಗಿದೆ. 
ಆ) |ಈ ಕಾಮಗಾರಿಗಳನ್ನು ಪಡದಿರುವ 
ಗುತ್ತಿಗೆದಾರರು/ಏಜನ್ನಿಗಳು ಯಾರು; (ವಿವರ 
ನೀಡುವುದು) ಈ ಕಾಮಗಾರಿಗಳು ಪ್ರಸ್ತುತ 
ಯಾವ ಯಾವ ಹಂತಗಳಲ್ಲಿವೆ; ಈ 


ಇ) 


ಕಾಮಗಾರಿಗಳಿಗಾಗಿ ಇಲ್ಲಿಯವರೆಗೆ ಬಿಡುಗಡೆ 
ಮಾಡಿರುವ ಅನುದಾನವೆಷ್ಟು (ಕಾಮಗಾರಿವಾರು 
ಸಂಪೂರ್ಣ ವಿವರ ನೀಡುವುದು) 

ಕ _ಯೋಜನೆಯಡ್‌ `ತುಮಕೂರು "ಮತ್ತು 
ಕೋಲಾರ ಭಾಗಗಳಲ್ಲಿ ತ್ವರಿತವಾಗಿ 
ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತಿದ್ದು. ಈ 
ಯೋಜನೆಗೆ ನೀರು ಪೂರೈಸುತ್ತಿರುವ ಹಾಸನ 
ಜಿಲ್ಲಾ ಭಾಗದಲ್ಲಿ ಕಾಮಗಾರಿಗಳು 
ಕುಂಠಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ಬಂದಿದ್ದಲ್ಲಿ ಹಾಸನ ಜಿಲ್ಲಾ 
ಭಾಗದಲ್ಲಿ ಈ ಕಾಮಗಾರಿಗಳನ್ನು ಯಾವ 
ಕಾಲಮತಿಯೊಳಗೆ ಪೂರ್ಣಗೊಳಿಸಲಾಗುವುದು 
(ವಿವರ ನೀಡುವುದು) 


ಎತ್ತಿನಕು ಸಮಗ ಕುಡಿಯುವ ನೀರಿನ 
ಯೋಜನೆಯನ್ನು ಎರಡು ಹಂತಗಳಲ್ಲಿ 
ಕೈಗೆತ್ತಿಕೊಳ್ಳಲಾಗಿರುತ್ತದೆ. 


1) ಮೊದಲನೇ ಹಂತ: ಎತ್ತಿನಹೊಳೆ ಯೋಜನೆಯ 
ಲಿಫ್ಟ್‌ ಕಾಮಗಾರಿಗಳು ಹಾಗೂ ವಿದ್ಯುತ್‌ ಪೂರೈಕೆ 
ಕಾಮಗಾರಿಗಳು. 


2) ಎರಡನೇ ಹಂತ: ಎತ್ತಿನಹೊಳೆ ಗುರುತ್ವ ಕಾಲುವೆ 
(260.00 ಕಿ.ಮೀ). ಟಿ.ಜಿ.ಹಳ್ಳಿ ಮತ್ತು ರಾಮನಗರ 
ಫೀಡರ್‌ ಕಾಲುವೆ, ಮಧುಗಿರಿ ಫೀಡರ್‌ ಕಾಲುವೆ 
ಹಾಗೂ ಗೌರಿಬಿದನೂರು ಫೀಡರ್‌ ಕಾಲುವೆ ಮತ್ತು 
ಭೈರಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿ. 


ಮೊದಲನೇ ಹಂತದ ಎತ್ತಿನಹೊಳೆ ಸಮಗ್ರ ಕುಡಿಯುವ 
ನೀರಿನ ಯೋಜನೆಯ ಲಿಫ್ಟ್‌ ಕಾಮಗಾರಿಗಳು ಹಾಗೂ 
ವಿದ್ಯುತ್‌ ಪೂರೈಕೆ ಕಾಮಗಾರಿಗಳು ಹಾಸನ ಜಿಲ್ಲಾ 
ವ್ಯಾಪ್ತಿಯಲ್ಲಿ ಬರುತ್ತಿದ್ದು. ಪ್ರಸ್ತುತ ಕಾಮಗಾರಿಗಳು 
ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದ್ದುಸದರಿ 
ಕಾಮಗಾರಿಗಳನ್ನು ಮಾರ್ಚಿ2022ರ ಅಂತ್ಯಕ್ಕೆ 
ಪೂರ್ಣಗೊಳಿಸಿ ಮುಂದಿನ ಮುಂಗಾರಿನ ಹಂಗಾಮಿನಲ್ಲಿ 
ಪ್ರಾಯೋಗಿಕವಾಗಿ ನೀರನ್ನೆತ್ತಲು ಯೋಜಿಸಲಾಗಿರುತ್ತದೆ. 


ಕ್ರಸಂ. ಪ್ರಶ್ನೆಗಳು p- ಉತ್ತರಗಳು 
ಎರಡನೇ ಹಂತದೆ ಎತ್ತಿನಹೊಳೆ ಗುರುತ್ವ ಕಾಲುವೆ 0.00 
ಕಿ.ಮೀ ನಿಂದ 100.00 ಕಿ.ಮೀ ವರೆಗಿನ ಕಾಮಗಾರಿಗಳು 
| | | ಹಾಸನ ಜಿಲ್ಲಾ ವ್ಯಾಪ್ತಿಗೆ ಬರುತ್ತಿದ್ದು, ಕಾಮಗಾರಿಗಳು | 
| ಎವಧ ಹಂತಗಳಲ್ಲಿ ಪ್ರಗತಿಯಲ್ಲಿದ್ದು, ಆರಂಭಿಕ: 55.00 
ಕಿ.ಮೀ ವರೆಗಿನ ಕಾಮಗಾರಿಗಳನ್ನು ಮಾರ್ಚಿ 
2022ರೊಳಗೆ ಮತ್ತು ಉಳಿಕೆ ಕಾಮಗಾರಿಗಳನ್ನು 
| ಡಿಸೆಂಬರ್‌ 2022ರ ಅಂತ್ಯಕ್ಕೆ ಪೂರ್ಣಗೊಳಿಸಲು 
ಯೋಜಿಸಲಾಗಿರುತ್ತದೆ. 


ಸಂಖ್ಯೆ: ಜಸಂಇ 115 ಡಬ್ಬ್ಯೂಎಲ್‌ಎ 2021 Nk 
& 0 


(ಗೋವಿಂಧ”2: ಕಾರಜೋಳ) 
ಜಲಸಂಪನ್ಮೂಲ ಸಚಿವರು 


ಅನುಬಂಧ 


ಎತ್ತಿನಹೊಳೆ ಯೋಜನೆಯಡಿ ಹಾಸನ ಜಿಲ್ಲೆಯಲ್ಲಿ ಕೈಗೆತ್ತಿಗೊಳ್ಳಲಾಗಿರುವ ಕಾಮಗಾರಿಗಳ ವಿವರಗಳು 


ಕರಾರು ಮೊತ್ತ hee 
ವಿನಾಂಕ 


ಹನ 448.56 | 04.03.2014 23.02.2017 31.05.2021 365.13 } 
ಬೇ ನಂಟ ಹೌಸ್‌. ಇಒಟಿ ಕೇನ್‌. ಡಿಸಿ ನಂ.3, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌ ; rds. hier 
ಎಲ್ಲಾ ರೀತಿಯ ಕವಾಟಗಳು. ಆಂಕರ್‌ / ಥಸ್ಟ್‌ ಬ್ಲಾಕ್‌. ಸರ್ಜ್‌' ರಕ್ಷಣಾ ಲಿ. 
ಕಾರ್ಯಗಳು. ಸಿವಿಲ್‌ ಕೆಲಸಗಳ ಸಮೀಕ್ಷೆ. ತನಿಖೆ. ವಿನ್ಯಾಸ ಮತ್ತು ನಿರ್ಮಾಣ 
220 ಕೆವಿಗಕೆವ ವಿದ್ಯುತ್‌ ಪುಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ 
ಸಿವಿಲ್‌ ಕಾಮಗಾರಿಗಳನ್ನು ಒಳಗೊಂಡಂತೆ ಹೇಮಾವತಿ ನದಿ ಮತ್ತು ರೈಲ್ವಿ 
ಮಾರ್ಗವನ್ನು ದಾಟಲು ಸೇತುವೆ ಕಾಮಗಾರಿಗಳು, ಸಕ್ಷಮ ಅಧಿಕಾರಿಗಳಿಂದ 
ಪರಿಸರ ಅನುಮತಿ ಮತ್ತು ಇತರ ಶಾಸನಬದ್ಧ ಅನುಮತಿಗಳನ್ನು ಪಡೆಯುವುದು. 
ಒಟ್ಟು ಮೊತ್ತದ ಟರ್ನ ಕೀ ಆಧಾರದ ಎತ್ತಿನಹೊಳೆ ಯೋಜನೆಯಡಿ ಯಶಸ್ವಿಯಾಗಿ 
ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ತು ಮಾಡಲಾದ 
ಬಿಡಿ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ. ಕಾರ್ಯಚರಣೆ ಹಾಗೂ ನಿರ್ವಹಣೆ. iis Wi 
-ಪ್ಯಾಕೀಜ್‌ -1 


ರೂ.ಕೋಟಿಗಳಲ್ಲಿ 


ಕ್ಷ ತಿಖ, ಎನ್ಯಾ ರ 685.79 04.03.2014 23.02.2017 31.05.2021 607.77 ಶೇ.90.00ರಷ್ಟು ಭಾಗಶಃ 
ಇಂಟೆಕ್‌ ಫೋರ್‌ ಬೇ. ಪಂಪ್‌ "ಹೌಸ್‌. ಇಒಟಿ ಕೇನ್‌. ಎಂ.ಎಸ್‌ ರೈಸಿಂಗ್‌ ಪೂರ್ಣಗೂಂಡಿರುತ್ತದೆ. 
ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು (ವಾಲ್ಸ್‌, ಆಂಕರ್‌ / ಥ್ರಸ್ಟ್‌ ಬ್ಲಾಕ್‌, ಸರ್ಜ್‌ 
ರಕ್ಷಣಾ ಕಾರ್ಯಗಳು. ಸಿವಿಲ್‌ ಕೆಲಸಗಳ ಸಮೀಕ್ಷೆ, ತನಿಖೆ. ವಿನ್ಯಾಸ ಮತ್ತು 
ನಿರ್ಮಾಣ 220 ಕೆವಿಗಿ!ಕೆವಿ ವಿದ್ಯುತ್‌ ಪ್ರಸ' ರಣಾ ಕೇಂದ್ರಗಳ ನಿರ್ಮಾಣಕ್ಕೆ 
ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳು, ಸಕ್ಷಮ ಅಧಿಕಾರಿಗಳಿಂದ ಪರಿಸರ ಅನುಮತಿ 
ಮತ್ತು ಇತರ ಶಾಸನಬದ್ಧ ಅನ ನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ 
ಕೀ ಆಧಾರದಲ್ಲ ಎತ್ತಿನಹೊಳೆ ಯೋಜ: ನಯಡಿ ಯಶಸ್ನಿಯಾಗಿ ಕಾರ್ಯಾರಂಭ 
ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಬಿಡಿ ಭಾಗಗಳು 
ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ ಹಾಗೂ ನಿರ್ವಹಣೆ. -ಪ್ಯಾಕೇಜ್‌-2 

ನೀಘಾ 1135.3 03.03.2014 23.02.2017 31.05.2021 u 8 

ele We ಜೇ. ಪಂಪ್‌ ಹೌಸ್‌. wid ಕ್ರೇನ್‌. ಎಂ.ಎಸ್‌ ರೈಸಿಂಗ್‌ lps ಪೂರ್ಣಗೂಂಡಿರುತ್ತದೆ. 
ರಕ್ಷಣಾ ಕಾರ್ಯಗಳು, ಸಿವಿಲ್‌ ಕಲಸಗಳ ಸಮೀಕ್ಷೆ, ತನಿಖೆ, ವಿನ್ಯಾಸ ಮತ್ತು ವಿಮಿಟೆಡ್‌ 
ನಿರ್ಮಾಣ. 220 ಕೆಎಗಿಕೆವಿ ವಿದ್ಯುಶ್‌ ಪ್ರಸರಣಾ ಕೇಂದಗಳ ನಿರ್ಮಾಣಕ್ಕೆ 
ಅಗತ್ಯವಾದ ಸಿಲ್‌ ಕಾಮಗಾರಿಗಳು. 220ಕ.ವಿ ಲಲೋ ವ್ಯವಸ್ಥೆ, ಸಕ್ಷಮ 
ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಶಾಸನದ್ಧ ಅನುಮತಿಗಳನ್ನು 
ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದಲ್ಲಿ ಎತ್ತಿನಹೊಳೆ 
ಯೋಜನಯಡಿ ಯಶಸ್ವಿಯಾಗಿ ಕಾರ್ಯಾರಚಣೆ ಮಾಡಿದ ನಂತರ 5 ವರ್ಷಗಳ 
ಅವಧಿಗೆ ಶಿಫಾರಸ್ಸು ಮಾಡಲಾದ ಜಿಡಿ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ 
ಕಾರ್ಯಚರಣೆ ಹಾಗೂ ನಿರ್ವಹಣೆ-ಪ್ಯಾಕೇಜ್‌-3 


್ರಮ 
ಪಂ: 


ಖರ್ಚಾದ 
ಅಟ | ನಾತ | ಇನಿ ನಿಕ್ಷನಯಂರ | 
ದಾರರ ಕಾಮಗಾಲಿ ಕಾಮಗಾರಿ 
ಕಾಮಗಾಲಿಯ ಹೆಸರು a ಕರಾರು ಮೊತ್ತ | ಪ್ರಾರಂಭಸಿದ (ಅಕ್ಟೋಬರ್‌ ಪಸ್ತುತ ಹಂತ 
ವಿವರ ಆ | ಮುಕ್ತಾಯಗೊಆಸಬೇಕ ಮುಕ್ತಾಯಗೊಆಸಬೇಕಾಐ ' 21ರ 
ಇದ ವಿನಾಂಕ ” ವಿನಾಂಕ 
ಅಂತ್ಯಕ್ಕೆ 
ಕಾಮಗಾರಿ ಕಾಸಿರು: ಸಮುಳಕ್ಷಿ. ತನಿಖ. ನ್ಯಾಸ ಮತ್ತು ಡೃೈವರ್ಷನ ಏಯರ್‌ - 


ಜಿ.ವಿ.ಪೀಆರ್‌ 
ಇಂಜಿನಿಯರ್ಸ್‌ 
ಲಿಮಿಟಿಡ್‌ 


2 ಅಡ್ಡಲಾಗಿ ಎತ್ತಿನಹೊಳೆ ಟ್ರಿಬ್ಬುಟರಿ-1. ವಿಯರ್‌-6 ಅಡ್ಡಲಾಗಿ ಕರೆಹೊಳಿ ಹಳ್ಳ. 
ವಿಯರ್‌-7 ಅಡ್ಡಲಾಗಿ ಹೊಂಗಡ ಹಳ್ಳ. ಇಂಟೇಕ್‌ ಫೋರ್‌ ಬೇ. ಜಾಕ್‌ ವೆಲ್‌ 
ಕಂ ಪಂಪ್‌ ಹೌಸ್‌ 4 ಸ್ಥಳಗಳಲ್ಲಿ . ದಿಸಿ-5. ಇಒಟ ಕ್ಷೇನ್‌. ಎಂ.ಎಸ್‌ ರೈಸಿಂಗ್‌ 
ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು. ಆಂಕರ್‌ / ಶ್ರಸ್ಟ್‌ ಬ್ಲಾಕ್‌ಗಳು. ಸರ್ಜ್‌ 
ರಕ್ಷಣಾ ಕಾರ್ಯಗಳು. ಸಿಎಲ್‌ ಕೆಲಸಗಳ ಸಮೀಕ್ಷೆ. ತನಿಖೆ, ವನ್ಕಾಸ ಮತ್ತು 
ನಿರ್ಮಾಣ 66 ಕೆವಿಗಿಕೆವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ 
ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳನ್ನು ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು. 
ಸಕ್ಷಮ ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಶಾಸನದ್ಧ 
ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಬರ್ನ ಕೀ ಆಧಾರದಲ್ಲಿ 
ಎತ್ತಿನಹೊಳೆ ಯೋಜನಯಡಿ ಯಶ ಸ್ಥಿಯಾಗಿ ಕಾರ್ಯಾರಂಭ ಮಾಡಿದ ನಂತರ s 
ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ 
ಕಾರ್ಯಚರಣೆ ಹಾಗೂ ನಿರ್ವಹಣೆ.ಪ್ಯಾಕೇಜ್‌-4 


903.83 03.03.2014 23.02.2017 31.05.2021 714.79 ಶೀ,15 ರಷ್ಟು ಭಾಗಶಃ 
ಪೂರ್ಣಗೂಂಡಿರುತ್ತದೆ. 
04.03.2014 23.02.2017 31.05.2021 408.91 €. ಹ್ಲು ಭಾಗಶಃ 


ಪೂರ್ಣಗೂಂಡಿರುತ್ತದೆ. 
10.07.2017 09.03.2018 31.05.2019 226.84 
ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಅವಶ್ಯವಿರುವ ಎದ್ಯುತ್‌ ಲೃನ್‌ h/ 132.62 06.03.2018 | 05.09.2018 31.05.2021 104.51 
ಕಾಮಗಾರಿ ಜ.ವಿ.ಹಿ.ಆರ್‌ 
ಇಂಜಿನಿಯರ್ಸ್‌ 
ಲಿಮಿಟೆಡ್‌ 


ಕಾಮಗಾರಿಯ ಹೆಸರು: ಸಮೀಕ್ಷೆ ತನಖ, ಏನ್ಮಾಸ ಮತ್ತು ಡೃವರ್ಷನ್‌ ಏಯರ್‌ 3 


ಅಡ್ಡಲಾಗಿ ಟ್ರಿಬ್ಯುಟರಿ . ಎಿಯರ್‌-4 ಅಡ್ಡಲಾಗಿ ಕಾಡು'ಮನೆ ಹೊಳೆ-।. ವಿಯರ್‌-5 |ಜ.ವಿ.ಆರ್‌ ಸಿಎಲ್‌ 


ಅಡ್ಡಲಾಗಿ ಕಾಡುಮನೆ ಹೊಳೆ-2 ಇಂಟೇಕ್‌ ಫೋರ್‌ ಬೇ , ಜಾಕ್‌ ವೆಲ್‌ ಕಂ ಲಿಮಿಟೆಡ್‌- 
ಪಂಪ್‌ ಹೌಸ್‌ 4 ಸ್ಥಳಗಳಲ್ಲ, ಡಿಸಿ-5, ಇಒಟಿ ಕ್ರೇನ್‌. ಎಂಎಸ್‌ ರೈಸಿಂಗ್‌ ಮೈನ್ಸ್‌. | ಎಮ್‌.ಬ.ಎಲ್‌ 
ಎಲ್ಲಾ ರೀತಿಯ ಕವಾಟಗಳು. ಆಂಕರ್‌ / ತಸ್ಟ್‌ ಬ್ಲಾಕ್‌ಗಳು. ಸರ್ಜ್‌ ರಕ್ಷಣಾ ಲಿಮಿಟೆಡ್‌ 
ಕಾರ್ಯಗಳು. ಸಿವಿಲ್‌ ಕೆಲಸಗಳ ಸಮುಕ್ಷೆ. ತನಿಖೆ. ವನ್ಯಾಸ ಮತ್ತು ನಿರ್ಮಾಣ 66 (ಜೆ.ಎ) 


ಕೆಎ/6.6ಕೆವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ ಸಿಎಲ್‌ 
ಕಾಮಗಾರಿಗಳನ್ನು ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು. ಸಕ್ಷಮ 
ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಶಾಸನದ್ಬ ಅನುಮತಿಗಳನ್ನು 
ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದಲ್ಲಿ ಎತ್ತಿನಹೊಳೆ 
ಯೋಜನಯದಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ 
ಅವಧಿಗೆ ಶಿಫಾರಸ್ಸು ಮಾಡಲಾದ ಭಾಗಗಳು ಮತ್ತು ಇರಿಕರಗಳ ಪೂರೈಕೆ 
ಕಾರ್ಯಚರಣೆ ಹಾಗೂ ನಿರ್ವಹಣೆ-ಪ್ಯಾಕೇಜ್‌-5 


ಕಷ್ಟ ಧಗ 


ಏತ್ತಿನಿಹೂಳ REST TOT TREAT IO 8 720 8/0 EA 
ಪೂರ್ಣಗೂಂದಿರುತ್ತದೆ. 


/ವದ್ಯುತ್‌ ಸಬ್‌ ಸ್ಫೇಷನ್‌ ಕಾಮಗಾರಿ 


72ರಷ್ಟು ಭಾಗರಃ 
ಪೂರ್ಣಗೂಂಡಿರುತ್ತದೆ. 


್ಸೌ ) 
ರಪೆರಗೆ ಮಣ್ಣು ಅಗೆತ, ಒಡ್ಡು ನಿರ್ಮಾಣ, ಕಾಂಕೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ. 
ಆರ್‌,ಸಿ.ಸಿ ಟ್ರಫ್‌ ಅಕ್ಕಾಡಕ್ಸ್‌ ನಿರ್ಮಾಣ-ಪ್ಕಾಕೇಜ್‌ 


೪ ಯೋಜನೆಯ ಗುರುತ್ತಾ ಕಾಲು ಬೈ.98.00 ರಿಂದ 100.00 ಕಿಮೀ 
ಪರಿಗೆ ಮಣ್ಣು ಅಗೆತ. ಒಡ್ಡು ನಿವರ್ಗಾಣ. ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, 
ಆರ್‌.ಸಿ. ಟ್ರಫ್‌ ಅಕ್ಸಾಡಕ್ಸ್‌ ನಿರ್ಮಾಣ-ಪ್ಕಾಕೇ ಚ್‌-10 


ಕರಾಲಿನಂತೆ 
ರಂಭಪಿದ 
ಪ್ರಾ ಆ | ಮುಕ್ತಾಯಗೊಳಸಬೇಕ 
ಇದ ವಿವಾಂಕ 


22.03.2018 21.03.2019 


ಅವಧಿ ಬಿಸ್ತರಣೆಯಂತೆ 
ಕಾಮಗಾಲಿ 


ಮುಕ್ನಾಯಗೊಳಸಬೇಕಾದ 
 ವಿನಾಂಕ 


ಪರಗಹಂಪಲ್ದನೆು ಉಳಿದ 
ಭಾಗಶ"! ಕಾಮಗಾರಿಗಳು 
ಪಗತಿಯಲ್ಲಿರುತ್ತವೆ. 


21.12.2019 p 
ಪೂರ್ಣಗೂಂಡಿರುತ್ತದೆ.ಉಳಿದ 


ಭಾಗಶ"! ಕಾಮಗಾರಿಗಳು 
ಪುಗತಿಯಲ್ಲಿರುತ್ತವೆ. 


